ಕರ್ನಾಟಕ ವಿಧಾನ ಪರಿಷತ್ತು 


ಸಂಖೆ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


: 520 


ಸದಸ್ಯರ ಹೆಸರು : ಶ್ರೀ ನಿರಾಣಿ ಹಣಮಂತ ರುದ್ರಪ್ಪ 
" ಉತ್ತರಿಸುವ ಸಟಿವರು - : ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸುವ ದಿನಾಂಕ . 105.092.2021 
ಕ್ರಸಂ. ಪ್ರೆ ಗ [ ಉತ್ತರ 
ಅ) 'ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಒಟ್ಟು 
.| ಹುಬ್ಬಳ್ಳಿ, ಈ ಸಂಸ್ಥೆ ಸ್ಥೆಯ ಅಧೀನದ" ಕಛೇರಿಗಳಲ್ಲಿ | 24,709 ಹುದ್ದೆಗಳೆ ಮಂಜೂರಾತಿ ಇರುತ್ತದೆ. ವೃಂದವಾರು 
ಒಟ್ಟು 'ಮುಂಜೂರಾದ ಹುದ್ದೆಗಳ ಸಂಖ್ಯೆ ಎಷ್ಟು ವಿವರವನ್ನು ಅನುಬಂಧದಲ್ಲಿ ನೀಡಲಾಗಿದೆ. 
(ವೃಂದವಾರು ವಿವರ ನೀಡುವುದು) ~ 
ಆ) ಅವುಗಳಲ್ಲಿ ಖಾಯಂ, ಗುತ್ತಿಗೆ ಆಧಾರದ ಮೇಲೆ ವಾ.ಕ.ರ.ಸಾ.ಸಂಸ್ಥೆಯಲ್ಲಿ 22,468 ಖಾಯಂ 
| ಮತ್ತು ದಿನಗೂಲಿ ಆಧಾರದ" ಮೇಲೆ | ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 22 ಹೊರಗುತ್ತಿಗೆ 
ಕಾರ್ಯನಿರ್ವಹಿಸುತ್ತಿರುವವರ ಸಂಖ್ಯೆ ಎಷ್ಟು "| ನೌಕರರನ್ನು ಮೆ! ಕಿಯೋನಿಕ್ಸ್‌, ಬೆಂಗಳೂರು ರವರಿಂದ 
- | ಪಡೆಯಲಾಗಿರುತ್ತದೆ ಹಾಗೂ ದಿನಗೂಲಿ ಆಧಾರದ ಮೇಲೆ 
| ಯಾವುದೇ ನೌಕರರು ಕಾರ್ಯನಿರ್ವಹಿಸುತ್ತಿರುವುದಿಲ್ಲ. 
ಕ) | ಪ್ರಸ್ತುತ ಖಾಲಿಯಿರುವ ಹುದ್ದೆಗಳ ಸಂಖ್ಯೆ ಎಷ್ಟು ಪ್ರಸ್ತುತ 2,241 ಹುದ್ದೆಗಳು ಖಾಲಿ ಇರುತ್ತವೆ. 
ಗ (ವೃಂದವಾರು ವವರ ನೀಡುವುದು) ವೃಂದವಾರು ವಿವರವನ್ನು ಅನುಬಂಧದಲ್ಲಿ ನೀಡಲಾಗಿದೆ. 
ಈ) | ಖಾಲಿಯಿದವ ಹುದ್ದೆಗಳನ್ನು ನೇಮಕ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಮೇಲ್ವಿಚಾರಕ 
ಮಾಡಿಕೊಳ್ಳಲು ಸರ್ಕಾರ" 'ಕ್ರಮ | ಸಿಬ್ಬಂದಿಗಳ ನೇಮಕಾತಿಯನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 
ಕೈಗೊಂಡಿದೆಯೇ; ನಿಗಮದಿಂದ ಮಾಡಲಾಗುತ್ತಿದ್ದು, 2018ರಿಂದ ಇಲ್ಲಿಯವರೆಗೆ 
{ ಅಧಿಕಾರಿ / ಮೇಲ್ಡಿಚಾರಕ :" ಹುದ್ದೆಗಳಿಗೆ -.ನೇರ 
ಉ) | ಹಾಗಿದ್ದಲ್ಲಿ. ಸದರಿ ನೇಮಕಾತಿ ಪ್ರಕ್ರಿಯೆಗಳು 


ಪ್ರಸ್ತುತ ಯಾವ ಹಂತದಲ್ಲಿವೆ; ಮತ್ತು ಯಾವ 
| ಕಾಲಮಿತಿಯಲ್ಲಿ ನೇಮಕಾತಿ ಪ್ರಕ್ರಿಯೆಗಳನ್ನು 
ಪೂರ್ಣಗೊಳಿಸಲಾಗುವುದು; ಇಲ್ಲವಾದಲ್ಲಿ 
ನೇಮಕಾತಿ ಮಾಡಿಕೊಳ್ಳದಿರಲು ಕಾರಣಗಳೇನು? 


ಸಿಬಂದಿ 
- Fd 


ನೇಮಕಾತಿಯನ್ನು ಮಾಡಿಕೊಂಡಿರುವುದಿಲ್ಲ. 


ದರ್ಜೆ 3 ಮೇಲ್ಪಿಚಾರಕೇತರ ಹಾಗೂ ದರ್ಜೆ 4ರ 
ಸಿಬ್ಬಂದಿಗಳ ನೇಮಕಾತಿಯನ್ನು ಸರ್ಕಾರವು ನಿರ್ದಿಷ್ಟಪಡಿಸಿದ 
ಅನುಪಾತವನ್ನು ಗಮನದಲ್ಲಿಟ್ಟುಕೊಂಡು 
ಅವಶ್ಯಕತೆಗನುಗುಣವಾಗಿ ಪ್ರಸ್ತುತ ಜಾರಿಯಲ್ಲಿರುವ ನೇಮಕಾತಿ 
ನಿಯಮಾವಳಿಗಳ ಅನುಸಾರ ನೇಮಕಾತಿ 
ಮಾಡಿಕೊಳ್ಳಲಾಗುತ್ತದೆ. 


ಪ್ರಸ್ತತ ಕೋವಿಡ್‌-19 ಹಿನ್ನೆಲೆಯಲ್ಲಿ ಆರ್ಥಿಕ 
ಇಲಾಖೆಯ ಸುತ್ನೋಲೆ ಸಂಖ್ಯೆ: ಆಅ 03 ಬಿಇಎಂ 2020, 
ದಿನಾಂಕ: 06-07-2020ರ ಅನುಸಾರ ಮುಂದಿನ 
ಆದೇಶದವರೆಗೆ ನೇಮಕಾತಿ ಪ್ರಕ್ರಿಯೆಯನ್ನು 


ತಡೆಹಡಯಲಾಗಿದೆ: 


3 


ಪ್ರಸ್ತುತ ಸ ಸಂಸ್ಥೆಯಲ್ಲಿ 2500. ಚಾಲಕ, 55 ಚಾಲಕ 


ಬ್ಯಾಕ್ಷಾಗ್‌ ಮತ್ತು 259 ಜಾಲಕೆ ಕಂ ನಿರ್ವಾಹಕ ಬ್ಯಾಕ್ಷಾಗ್‌ - 
ಬಟ್ಟು 2814 ಹುಜ್ಜಿಗಳ” -ಫಮಹತಗೆ"- ಜಾಹೀರಾತು" 


ನೀಡಲಾಗಿರುತ್ತದೆ. ಪ್ರಸ್ತುತ ಸಂಸ್ಥೆಯಲ್ಲಿ ಅರುವ ಖಾಲಿ 
ಹುದ್ದೆಗಳ ಒಟ್ಟು ಸಂಖ್ಯೆ 2241 ಳಿದ್ದು ಇದರಲ್ಲಿ ಚಾಲನಾ 
ಸಿಬ್ಬಂದಿಗಳ ಖಾಲಿ ಹುದ್ದೆಗಳ ಸಂಖ್ಯೆ 835 ಇರುತ್ತದೆ. ಈ 


} ಕೊರತೆಯು 4676 ಅನುಸೂಚಿಗಳಿಗೆ ಇದ್ದು, ಆದರೆ, 


ಚಾಲನಾ. ಸಿಬ್ಬಂದಿಗಳ ಅವಶ್ಯಕತೆಯನ್ನು ಕಾರ್ಯ 
ಯೋಜನೆಯನುಸಾರ ಕಾರ್ಯಾಚರಣೆಗೊಳಿಸುವ 
ಅನುಸೂಚಿಗಳ ಸಂಖ್ಯೆಗೆ ಲೆಕ್ಕಾಚಾರ ಮಾಡಲಾಗಿದ್ದು, 
ಅದರನುಸಾರ 4856 ಅನೂಸೂಚಿಗಳಿಗೆ (ಪ್ರತಿ ಅನುಸೂಚಿಗೆ 
3.72 ಅನುಪಾತದಂತೆ) ಮತ್ತು ನಿಧನ/ ನಿವೃತ್ತಿ ಇತರೆ 
ಕಾರಣಗಳಿಂದ ತೆರವಾಗುವ ಸ್ಥಾನಗಳನ್ನು ಗಣನೆಗೆ 
ತೆಗೆದುಕೊಂಡು ಹಿಂದಿನ ಬ್ಯಾಕ್ಲಾಗ್‌ ಹುದ್ದೆಗಳನ್ನು 
ಒಳಗೊಂಡಂತೆ, ಒಟ್ಟು 2814 ಹುದ್ದೆಗಳಿಗೆ ಜಾಹೀರಾತು 
ನೀಡಲಾಗಿರುತ್ತದೆ. ಆದರೆ, ಕೋವಿಡ್‌-19ನಿಂದಾಗಿ 
ಉಂಟಾಗಿರುವ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ನಿಟ್ಟಿನಲ್ಲಿ 
ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂಖ್ಯೆ: ಆಇ 03 ಬಿಇಎಂ 
2020, ದಿನಾಂಕ: 06-07-2020ರ ಅನುಸಾರ ಮುಂದಿನ 
ಆದೇಶದವರೆಗೆ ನೇಮಕಾತಿ ಪ್ರಕ್ರಿಯೆಯನ್ನು 


ಇ, 


ಸಂಖ್ಯೆ: ಟಿಡಿ 47: ಟಿಸಿಕ್ಕೊ 2021 


ತಡೆಹಿಡಿಯಲಾಗಿದೆ. 


(ಲಕ್ಷ್ಯ ಣ ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತಿಗಳು ಹಾಗೂ 
ಸಾರಿ ಸಚಿವರು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂ: 4374520) ರ ಪ್ರಶ್ನೆ ( 


ವ್ಯಂದವಾರು ಹಾಗೂ ಶ್ರೇಣಿವಾರು ಮಂಜೂರಾತಿ. ಕಾರ್ಯನಿರತ & ಖು 


We A 
ಸಂಟ್ಛೆ ಸಂಟ 'ಮದ್ದೆಗಳ 
1 
1 
0 
1 
[) 
0 
1 | 0 
4 [) 
1 0 
] 0 
8 0 
] 0 
p 0 
1 0 
0 -1 
1 [) 
1 0 
4 0 
1 0 
2 0 
3 0 
1 0 
p ) 
1 [) 
3 2 | 
] % 
2 1 
0 1 
| 
1 
-2 
3 
1 0__| 
10 0 
ws 
-1 
3 2 
0 4 
39 [mtv RADE |g % 


ವಿಭಾಗಮಟ್ಟದ ಹಬ್ದೆಗಳು 


— 113 27] 
9 5 
900 -33 
70 -31 
39 -28 
64 17 
72 32 
598 A117 
3275 -5091 


4651 


24709 22468 2241 


. welesl 


ಮುಖ್ಯ ಸಿಳ್ಳೆಂದಿ ವ್ರವಸ್ತಾಪಕರು 
ಸ 


